యక్షగాన 


పించూరం 


M 


SALT 


-10 


ಪ್ರಸಂಗ ರಚನೆ : ಅಮೃತಸೋಮೇಶ್ವರ 

ಕಥಾ ಸಂಯೋಜನೆ : ಭಾಸ್ಕರ ರೈ , ಕುಕ್ಕುವಳ್ಳಿ 
ప్రర్వతి కాలన Berజరు.దక 


ಯಕ್ಷಗಾನ 


ಘೋರ ಮಾರಕ 


ಪ್ರಸಂಗ ರಚನೆ : ಅಮೃತಸೋಮೇಶ್ವರ 
ಕಥಾ ಸಂಯೋಜನೆ : ಭಾಸ್ಕರ ರೈ , ಕುಕ್ಕುವಳ್ಳಿ 


ಪ್ರಕೃತಿ ಪ್ರಕಾಶನ,ಕೋಟೆಕಾರು, ದ . ಕ . 


GHORA MARAKA : A Yakshagana play in Kannada, 

by AMRITH SOMESHWAR Kotekar D .K . 


Published by 


: Prakriti Prakashana 

Kotekar D .K . 574152 


Page 


: 24 


Price 


: Rs. 8 - 00 


First Impression 


: 


1994 


Printed at 


: Udaya Printery , Kodial Bail,Mangalore -3 


ಅಂಕ 


ಯಕ್ಷಗಾನದಂಥ ವಿಶಿಷ್ಟ ಮಾಧ್ಯಮದ ಮೂಲಕ ಕೇವಲ ಪೌರಾಣಿಕ ಕಥಾನಕಗಳನ್ನಲ್ಲದೆ 
ಇತರ ವಿಚಾರಗಳನ್ನೂ ಬಿತ್ತರಿಸಲೆಳಸುವುದು ಅಪರಾಧವಾಗಬೇಕಿಲ್ಲ . ಮಾಧ್ಯಮದ ಚೌಕಟ್ಟಿಗೂ , 
ಸೌಂದರ್ಯಕ್ಕೂ ಸಾಂಪ್ರದಾಯಿಕತೆಗೂ ಧಕ್ಕೆ ಬಾರದಂತೆ, ಸಮಕಾಲೀನ ಸಮಾಜಕ್ಕೆ ಸಾರಬೇಕಾದ 
ಸಂದೇಶವೊಂದನ್ನು ಆಧುನಿಕ ಯಕ್ಷಗಾನ ಪ್ರಸಂಗವು ನೀಡಲು ಯತ್ನಿಸುವುದು 
ಅಪ್ರಸ್ತುವಾಗಲಾರದೆಂದೇ ನನ್ನ ಭಾವನೆ. ಈ ನಿಟ್ಟಿನಲ್ಲಿ ಯಕ್ಷಗಾನದಂಥ ಪರಿಣಾಮ 
ರಮಣೀಯವಾದ ಸಶಕ್ತ ಮಾಧ್ಯಮದ ಸಾಧ್ಯತೆಗಳನ್ನು ಪ್ರಯೋಗಕ್ಕೆ ಹಚ್ಚಬೇಕಾಗಿದೆ. ಈಗಾಗಲೇ 
ಈ ಬಗೆಯ ಕೆಲವು ಪ್ರಯೋಗಗಳು ಯಕ್ಷಗಾನದಲ್ಲಿ ಆಗಿವೆ. ಕಲಾಭಿಜ್ಞರು ಈ ದಿಶೆಯಲ್ಲಿ ಸಾಕಷ್ಟು 
ಗಮನ ಹರಿಸಬೇಕಾಗಿದೆ. 

ಏಡ್ಸ್ ಮಹಾವ್ಯಾಧಿ ಈಚೆಗೆ ಮಾನವ ಜಗತ್ತನ್ನು ತಲ್ಲಣಗೊಳಿಸುತ್ತಿದೆ. ಎಲ್ಲ ಮಾಧ್ಯಮದ . 
ಜೊತೆಗೆ ಯಕ್ಷಗಾನದಂಥ ರಂಗಭೂಮಿಗಳೂ ತಮ್ಮದೇ ಆದ ಶೈಲಿಯಲ್ಲಿ ಈ ಕುರಿತು ಜನಜಾಗೃತಿ 
ಕಾರ್ಯಕ್ರಮದಲ್ಲಿ ಪಾಲುಗೊಳ್ಳಬೇಕಾಗಿದೆ. ಈ ಉದ್ದೇಶದ ಒಂದು ಕಿರು ಪ್ರಯತ್ನವಿದು. 

ಪ್ರತಿಭಾವಂತ ಹವ್ಯಾಸಿ ಯಕ್ಷಗಾನ ಕಲಾವಿದ ಮಿತ್ರ ಶ್ರೀ ಭಾಸ್ಕರ ರೈ ಕುಕ್ಕುವಳ್ಳಿಯವರ 
ಅಪೇಕ್ಷೆಯಂತೆ ಅವರು ಸಂಯೋಜಿಸಿ ಕೊಟ್ಟ ಕಥೆಯನ್ನು ಯಕ್ಷಗಾನ ಪ್ರಸಂಗಕ್ಕೆ ಅಳವಡಿಸಿ 
ಬರೆದಿದ್ದೇನೆ. ಸಣ್ಣ ಪತ್ರಿಕೆಗಳ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಿಲ್ಲಾ ಶಾಖೆಯ 
ಸಂಯುಕ್ತ ಆಶ್ರಯದಲ್ಲಿ ಮಂಗಳೂರು ಪುರಭವನದಲ್ಲಿ ಇದರ ಪ್ರಥಮ ಪ್ರಯೋಗಜರಗಿತ್ತು . 
ಶ್ರೀ ಭಾಸ್ಕರ ರೈ ಕುಕ್ಕುವಳ್ಳಿ ಹಾಗೂ ಬಳಗದವರು ಈ ನೂತನ ಕಥಾನಕವನ್ನು ಯಶಸ್ವಿಯಾಗಿ ಆಡಿ 
ತೋರಿಸಿ ಪ್ರೇಕ್ಷಕರ ಹಾಗೂ ಪತ್ರಿಕೆಗಳ ಮೆಚ್ಚುಗೆಗಳಿಸಿದ್ದರು. ಆ ಮೇಲೂ ಇದರ 
ಪ್ರಯೋಗವಾಗಿದೆ. ಮಂಗಳೂರು ಆಕಾಶವಾಣಿಯಲ್ಲೂ ಅದೇ ಬಳಗದವರು ನಡೆಸಿಕೊಟ್ಟ ಈ 
ಪ್ರಸಂಗದ ತಾಳಮದ್ದಳೆ ಪ್ರಸಾರವಾಗಿದೆ. ದೂರದರ್ಶನದಲ್ಲಿಯೂ ಈ ಪ್ರಸಂಗವು ಶೀಘ್ರದಲ್ಲಿ 
ಮೂಡಿಬರಬಹುದಾಗಿ ಭಾವಿಸುತ್ತೇನೆ. 

ಈ ಪ್ರಸಂಗಕ್ಕೆ ಕಥೆಯನ್ನು ಒದಗಿಸಿ ಕೊಟ್ಟ ಶ್ರೀ ಭಾಸ್ಕರ ರೈ ಕುಕ್ಕುವಳ್ಳಿಯವರಿಗೆ ಹಾಗೂ 
ಇದನ್ನು ರಂಗಕ್ಕೆ ತಂದ ಸರ್ವ ಕಲಾವಿದ ಮಿತ್ರರಿಗೆ ಹಾರ್ದಿಕ ಕೃತಜ್ಞತೆಗಳು. ಮುಖಚಿತ್ರ ಬರೆದು 
ಕೊಟ್ಟ ಕಲಾವಿದ ಮಿತ್ರ ಶ್ರೀ ಗೋಪಾಡ್ಕರ್ ಅವರಿಗೆ ಆಭಾರಿಯಾಗಿದ್ದೇನೆ. ಇತರ ರೀತಿಯಲ್ಲಿ 
ಸಹಕರಿಸಿದ ಸರ್ವ ಸಹೃದಯರಿಗೂ ವಂದನೆಗಳು. 

ಅಮೃತಸೋಮೇಶ್ವರ 


ಕಥಾಸಾರ ) 


ಭೂಲೋಕದಲ್ಲಿ ಅನೀತಿ ಅವಿಚಾರಗಳು ಅಧಿಕವಾಗುತ್ತಿವೆಯೆಂಬ ವಾರ್ತೆಯನ್ನು ನಾರದನ ಮೂಲಕ 
ತಿಳಿದ ಪರಮೇಶ್ವರಕ್ರುದ್ಧನಾಗಿನೆಲವನ್ನೊದೆಯಲು ಕರಾಳರೂಪಿಯಾದ ಮಾರಕಾಸುರನ ಸೃಷ್ಟಿಯಾಗುತ್ತದೆ. 
ದುರಿತ ದುರ್ನಿತಿಗಳಲ್ಲಿ ತೊಡಗಿದವರನ್ನು ಮರ್ದಿಸಲು ಶಿವನಿಂದ ಆಜ್ಞಪ್ತನಾಗಿ ಮಾರಕಾಸುರ 
ಭೂಮಿಗಿಳಿಯುತ್ತಾನೆ. 

ಸರ್ವಾರಿಷ್ಟಪುರದೊಡೆಯನಾದ ರುಜಿನಾಸುರನ ಭಗಿನಿ ರೋಗಮುಖಿ ಅಂಧಕ ಖಂಡದಲ್ಲಿ 
ಮಾರಕಾಸುರನನ್ನು ಮೆಚ್ಚಿಸಿ ಮದುವೆಯಾಗುತ್ತಾಳೆ. ಈ ಅಪೂರ್ವ ರೋಗಾಭಿಮಾನೀ ದಂಪತಿಗಳು 
ಲೋಕಸಂಚಾರಕ್ಕೆ ಹೊರಟು ಮಾರಕವ್ಯಾಧಿಯನ್ನು ಹಬ್ಬಿಸುತ್ತಾರೆ. 

- ಭದ್ರಾಂಗ ಭೂಪನಾಳುವ ಶೃಂಗಾರಪುರದ ಜನಗಳು ರೋಗರುಜಿನಗಳಿಗೆ ಗುರಿಯಾಗಿ ತತ್ತರಿಸಲು, 
ಯುವರಾಜ ಶುಭಾಂಗ ಸರ್ವಾರಿಷ್ಟ ಪುರದ ಖಳರನ್ನು ನಿಗ್ರಹಿಸುವ ಬಗೆಗೆ ತಂದೆಯಿಂದ ರಣವೀಳ್ಯ ಪಡೆದು 
ಹೊರಡುತ್ತಾನೆ. ರುಜಿನಾಸುರ, ಮಾರಕಾಸುರರನ್ನು ಸೋಲಿಸುತ್ತಾನೆ. ಘೋರಮಾರಕನ ಮಡದಿ 
ರೋಗಮುಖಿ ಮಾಯಾ ಕಲಾಪದಿಂದ ರಾಗಮುಖಿಯಾಗಿ ಶುಭಾಂಗನನ್ನು ಮರುಳು ಮಾಡುತ್ತಾಳೆ. ತನ್ನ 
ಮಡದಿ ನೀಡಿದ ಸರ್ವರುಜಾಪಹಾರ ರಕ್ಷೆಯನ್ನು ಕಳೆದುಕೊಂಡ ಶುಭಾಂಗರೋಗಮುಖಿಯ ಸಂಗದಿಂದ 
ಮಲಿನಗೊಂಡು ಮಾರಕವ್ಯಾಧಿ ಗ್ರಸ್ತನಾಗುತ್ತಾನೆ. 

ಯುವರಾಜನ ಈ ದುರವಸ್ಥೆಯನ್ನು ತಿಳಿದು ಶೃಂಗಾರಪುರವೆಲ್ಲ ಶೋಕಗ್ರಸ್ತವಾಗುತ್ತದೆ. ಭದ್ರಾಂಗ 
ಮರುಗುತ್ತಾನೆ. ಶೀಲವತಿ ಶಿವನ ಮೊರಹೋಗುತ್ತಾಳೆ, ಶಿವನು ಮಾರುವೇಷದಲ್ಲಿ ವೈದ್ಯನಾಗಿ ಬಂದು 
ಘೋರಮಾರಕ ವ್ಯಾಧಿಯ ಮೂಲಕಾರಣ ಹಾಗೂ ಭೀಕರತೆಯನ್ನು ಬಿಡಿಸಿ ಹೇಳುತ್ತಾನೆ. ಜೀವನದಲ್ಲಿ ಶುಚಿ 
ರುಚಿ ನಿಯಮ ಸಂಯಮಗಳ ಆವಶ್ಯಕತೆಯನ್ನು ಒತ್ತಿ ಹೇಳುತ್ತಾನೆ. ಮಾರಕವ್ಯಾಧಿಗೆ ಬಲಿಯಾಗುವ 
ಶುಭಾಂಗ ಜಗತ್ತಿಗೊಂದು ಪಾಠ ಎಂದು ಅರುಹುತ್ತಾನೆ, 

ಶುಭಾಂಗನು ಗತಪ್ರಾಣನಾದೊಡನೆ ಶೀಲವತಿಯ ಪ್ರಾಣವೂ ಹಾರುತ್ತದೆ. ಭಕ್ತರಾದ ಇವರ 
ಶಿರಸ್ಸುಗಳನ್ನು ಶಿವ ತನ್ನ ರುಂಡ ಮಾಲೆಯಲ್ಲಿ ಧರಿಸುತ್ತಾನೆ. 

ಘೋರಮಾರಕನು ಶಿವನಾಣತಿಯನ್ನು ಮರೆತು ಮದವಡರಿ ಧರ್ಮಗ್ರಾಮದ ಶರಣಯ್ಯನಂಥ 
ಬಡಪಾಯಿ ಕೃಷಿಕನನ್ನು ಕಾಡುತ್ತಾನೆ. ಶರಣಯ್ಯ ಓಡಿ ಬಿಲ್ವಪತ್ರ ವೃಕ್ಷವನ್ನು ಆಶ್ರಯಿಸುತ್ತಾನೆ. 
ಘೋರಮಾರಕನ ಈ ಚೇಷ್ಟೆಗೆ ಮುನಿದು ಶಿವನು ಶೂಲಪಾಣಿಯಾಗಿ ಕಾಣಿಸಿಕೊಳ್ಳುತ್ತಾನೆ. ಮದವಿಳಿದ 
ಮಾರಕಾಸುರ ಶಿವನಲ್ಲಿ ಕ್ಷಮಾಯಾಚನೆ ಮಾಡುತ್ತಾನೆ. ಅತಿವಿಲಾಸಿ ಕುಶೃತರನ್ನಲ್ಲದೆ ಏಕಪತ್ನಿವ್ರತಸ್ಥರನ್ನು 
ಕಾಡಲಾಗದೆಂದು ಶಿವ ನಿಯಮಿಸುತ್ತಾನೆ. ಆಗಲೆಂದು ಮಣಿದು ಮಾರಕಾಸುರ ಸ್ಟೇಚ್ಛಾಚಾರಿಗಳನ್ನು 
ಪೀಡಿಸಲು ಹೊರಡುತ್ತಾನೆ. 

ಪಾತ್ರಗಳು 


ಪುರುಷ ಪಾತ್ರಗಳು 


ಸ್ತ್ರೀ ಪಾತ್ರಗಳು 


ಪರಮೇಶ್ವರ 
ನಾರದ 
ಘೋಮಾರಕ 
ರುಜಿನಾಸುರ 
ಭದ್ರಾಂಗ 
ಶುಭಾಂಗ 
ಕುಷ್ಠಾಸುರ 


ಕ್ಷಯಾಸುರ 
ಸತ್ಯಾರ್ಥಿ ಮಂತ್ರಿ 
ವೈದ್ಯ ಶಿವಭೂತಿ 
ಶರಣಯ್ಯ 
ದೂತ 
ನೈಮಿತ್ತಿಕ 


ಪಾರ್ವತಿ 
ರೋಗಮುಖಿ 
ರಾಗಮುಖಿ 
ಶೀಲವತಿ 
ಶೀತಮುಖಿ 
ಪಿತ್ತ ಮತಿ 
ಕಫಶೀಲೆ 


ಘೋರ ಮಾರಕ 


ಯಕ್ಷಗಾನ | 
ಘೋರಮಾರಕ 


|| ಭಾಮಿನೀ || 
ಧಾರಿಣಿಯೊಳಿಹ ನರಕುಲಕೆ ಬಲು | ಘೋರ ಮಾರಕ ಪೀಡೆಯಾಗುತೆ || 
ನಾರಕೀಯ ಮಹಾದುರಿತ ದುರ್ಯೊಗಗಳನೊಡ್ಡಿ || 
ಗಾರುಗೆಡಿಸುವ ರುಜಿನಗಳ ಪರಿ | ವಾರವನು ಭಂಜಿಸುತ ಶುಚಿ ರುಚಿ ! 

ದೋರಿ ಬಾಳನು ಹಸನುಗೈಯಲಿ ವರದ ಕ್ಷೇಮಾಂಬೆ || 
ಶಿವನ ಓಲಗ . 


|| ನಾಟಿ - ಜಂಪ || 
ಶ್ರೀ ಮಹಾ ಕೈಲಾಸ! ರಾಮಣೀಯಕ ದಿವ್ಯ | 
ಧಾಮದಲಿ ಮೆರೆದಿರ್ದ | ಕಾಮಾರಿಯಂದು || ೧ || 
ಶೈಲಜಾ ಗುಹ ಗಣಪ | ಮೇಳದಾಮೋದದಿಂ | | 
ಶೂಲಿಯೆಂದಿನ ತೆರದಿ | ಲೀಲೆಯಿಂದಿರ್ದ || ೨ || 
ಪ್ರೇಮ ತತ್ಯದಬಗೆಗೆ 1 ಹೈಮವತಿಯೊಳು ಮುದದಿ | 

ಕಾಮಹರ ಸಲ್ಲಾಪ | ಕಾಮನೆಯೊಳಿರಲು || 
ನಾರದಾಗಮನ 


|| ಸಾಂಗತ್ಯ - ರೂಪಕ || 
ಆ ಸಮಯದಿ ನಾರದಾಂಕನ್ನಿತರೆ ಪರ ಮೇಶ ತಾನವನ ಮನ್ನಿಸುತ || 
ತೋಷವಾಯ್ತಯ್ಯ ತ್ರಿಭುವನ ಸಂಚಾರಿಯ | ಲೇಸಾಗಿರ್ಪುದೆ ಸರ್ವಲೋಕ|| 


|| ಬೇಗಡ - ತ್ರಿವುಡೆ || 
ಗಿರಿಜೆಯರಸನೆ ಲಾಲಿಪುದು ನೀನು | ಆ ಮರ್ತ್ಯಲೋಕದ | 
ಪರಿಯ ನಾನಿನ್ನೆಂತು ಬಣ್ಣಿಪೆನು || 
ಸರಿಯುತಿದೆ ಸದ್ದರ್ಮ ಸ್ವಚ್ಚಾ | ಚರಣೆ ವೆಗ್ಗಳಿಸುತಿದೆ ಶೀಲವ| 
ತೊರೆದು ನೀತಿಯ ಮರೆದು ಭೋಗದ | ಉರುಬಿನಲಿ ಮೈಮರೆಯುತಿಹರೆ || ೧ || 
ಏಕಪವ್ರತವನುಳಿದಿಹರು | ಶ್ರೀಕೃಷ್ಣನಂದವೆ | 
ಲೋಕಚರಿತಾದರ್ಶವೆನ್ನುವರು || 
ನಾಕಭೋಗರಹಸ್ಯವರಿಯದೆ | ಸಾಕೆನಿಸದಾ ಮುಕ್ತಕಾಮವೆ | | 
ಬೇಕೆನ್ನುವ ಭ್ರಮೆಯಿಂದ ತಾವವಿ | ವೇಕಕೂಪದೊಳಾಳುತಿಹರು || ೨ || 


ಯಕ್ಷಗಾನ 


ಮಿತಿಯಿರದೆ ಜನಸಂಖ್ಯೆ ವರ್ಧಿಸಿದೆ | ರುಚಿಹೀನ ಚಪಲತೆ || 
ಅತಿವಿಲಾಸವು ಮತಿಯ ಕೆಡಿಸುತಿದೆ || 
ನುತ ಸದಾಚಾರಂಗಳನು ತಾ | ನತಿಗಳೆದು ಮಧುಪಾನ, ದೂತದಿ | 
ಮತಿವಿಕಳರಂದದಲಿ ಮುಳುಗುತ | ರತಿಪತಿಯೇ ಪರದೈವವೆಂಬರು || ೩ || 


|| ಸೌರಾಷ್ಟ್ರ - ತ್ರಿವುಡೆ || 
ಈ ಪರಿಯೊಳೊಕ್ಕಣಿಸೆ ಕಥನವ | ನಾ ಪುರಾಂತಕ ಕೇಳು ಕನಲುತ | 
ಪಾಪಕೂಪದೊಳಿಹುದೆ ನರಕುಲ | ವೀಪರಿಯಲಿ || ೧ || 
ಹೀನ ರುಚಿಯ ವಿಲಾಸಭೋಗದಿ | ಗ್ಲಾನಿಯಾದುದೆ ನೀತಿ ನಿಯಮಕೆ|| 
ಮಾನವತೆಯನು ಮರೆತು ಸೊಕ್ಕಿದ | ರೇನು ಮದದಿ | ೨ || 
ಇದಕುಪಾಯವ ಬಲ್ಲೆನೆಂದಾ | ಮದನಹರ ಚರಣದಲಿ ಭೂಮಿಯ | 

ನೊದೆಯಲೇನೆಂಬೆನು ಮಹಾದ್ಭುತ | ವೊದಗಿತಂದು || ೩ || 
ಘೋರಮಾರಕನ ಉದ್ಭವ 

ಭೂರಿ ಭೀಕರ ದಂಷ್ಟ ಚಾಚಿದ | ಘೋರರಕ್ಕಸ ಕಣ್ಣ ಕೆಂಡವ | 
ಕಾರುತಾರ್ಭಟಿಸುತ್ತ ರೌದ್ರಾ | ಕಾರದಿಂದ || ೪ || 
ಪ್ರಕಟನಾಗುತ ಮಣಿದು ಮಾರಾಂ| 
ತಕನೊಳೆಂದನು ಸೃಷ್ಟಿಸಿದಿರೇ । 


ತಕೆಯೆನಲು ಭೂತೇಶನೆಂದನು! ವಿಕಟ ಮುಖಗೆ|| ೫ || 
ಮಗನೆ ಕೇಳೆಲೋ ಜಗದ ನೀತಿಯ | ಸೊಗವನುಳಿಸಲು ನಿನ್ನ ಸೃಜಿಸಿದೆ ! 
ವಿಗಡ ದುರಿತಾಸಕ್ಕೆ ದುರ್ನಿತಿಗಳ ಜನರ || ೬ || 
ಮಾರಕ ಮಹಾ ವ್ಯಾಧಿರೂಪದಿ | ಭೂರಿ ತಲ್ಲಣಗೊಳಿಸಿ ದುರ್ಜನ | 
ವಾರವನು ಮರ್ದಿಪುದು ಭಯವನು | ಬೀರಿ ಜಗದಿ || ೭ || 


|| ಮಾರವಿ - ಏಕ || 
ಈ ರೀತಿಯೊಳೆನ ಬಿರುನಗೆ ಬೀರುತ | ಲಾ ರಕ್ಕಸನೆಂದ || 


ಮಾರಕರೋಗ ವಿಕಾರದಿ ಕುಜನರ | ಪಾರಣೆಗೈಯುವನು || ೧ || 


ನೀತಿಯುತರ ನಿಯಮಿತ ಸುಜನರ ನಾ | ಘಾತಿಸೆನೆಂದೆಂದೂ || 
ಪಾತಕಿಗಳ ದುರ್ನಿತರನದ್ದುವ | ಭೀತಿಯ ಸಾಗರದಿ || ೨ || 


- 


7 


ಘೋರ ಮಾರಕ 


|| ಭಾಮಿನೀ || 
ಹರನು ಮೆಚ್ಚು ತಲೆಂದ ಭಳಿರೇ | ತೆರಳು ಭುವಿಗೀಕ್ಷಣದಿ ನಿನ್ನಯ | 
ಉರುತರದ ಶಕ್ತಿಯನ್ನು ಕಾಣಿಸು ಯುಕ್ತ ರೀತಿಯಲಿ || 
ದುರಿದ ದುರ್ಮದ ದುಷ್ಟಕಾಮನೆ| ಯೊರಸಿ ಲೋಕಕ್ಷೇಮವನು ನೀ || 

ಸ್ಥಿರಗೊಳಿಸುಯಂದೆನುತ ವೀಳ್ಯವನಿತ್ತು ಬೀಳ್ಕೊಟ್ಟ || ೩ || 
ರೋಗಮುಖಿಯ ಪ್ರವೇಶ 


|| ಸೌರಾಷ್ಟ್ರ - ತ್ರಿವುಡೆ || 
ಇತ್ತ ಸರ್ವಾರಿಷ್ಟ ಪುರದಾ | ದೈತ್ಯಪತಿ ರುಜಿನಾಸುರಾಖ್ಯನ| 
ಒತ್ತಿನನುಜೆಯುರೋಗಮುಖಿಯುನ್ಮುಕ್ತತೆಯಲಿ|| ೧ || 
ತನ್ನ ವರನನು ತಾನ ಶೋಧಿಪ | ನೆನ್ನುತಲಿ ಪೊರವಂಟು ತಾ ೮ || 
ಪ್ರನ್ನ ದೇಶಂಗಳಲಿ ತೊಳಲುತ | ಖಿನ್ನಳಾಗಿ || ೨ || 
ಬಳಿಕಲಂಧಕಖಂಡ ವಿಪಿನದ 1 ಬಳಿಯ ಸುಳಿದಾಡಿ ದೂರದಿ | 
ಬಲು ವಿಡಾಯದಿ ಬಹನ ಕಂಡಳು | ಘಳಿಲನಂದು || ೩ | | 


. 


11 


|| ಕಾಪಿ - ಅಷ್ಟ || 
ಘೋರಸ್ವರೂಪಿ ದಾನವನ | ತಾನು | | 
ದೂರದಿಂ ಕಾಣುತ ಮಾರಕಾಸುರನ || 
ಮಾರನ ಶರದುರಿಯಿಂದ1 ಮುದ | 
ವೇರಿ ಪುಳಕಗೊಂಡಳನುರಾಗದಿಂದ || ೧ || 
ಏಸುಧನ್ಯಳೊ ತಾನುಯೆನುತ | ಮಾರ | 
ಕಾಸುರಗಭಿಮುಖಳಾಗಿ ನಡೆಯುತ || 
ಹಾಸ ವಿಲಾಸವ ಬೀರಿ | ಮನ | 
ದಾಸೆಗಳೆಲ್ಲವ ಮೈದುಂಬ ತೋರಿ|| ೨ || 


|| ಅಭೇರಿ - ರೂಪಕ || 
ಈ ರೀತಿಯೊಳುರೋಗಮುಖಿಯು ಶೃಂಗಾರ ವೈ | ಯಾರದಿ ಮುಂಗಡೆಗೈದ || 
ಮಾರಕಾಸುರ ಕಂಡು ಬೆರಗಾದ ಚಿತ್ತಾಪ | ಹಾರವಾಯ್ತಿವಳಿಂದಲೆನುತ || ೧ || 
ಆರು ನೀನೆಲೆ ನೀರೆಯೋರ್ವಳೇನಿಹೆ ನಿನ್ನ | ಊರಲ್ಲಿ ದಾತಾರರಾರು 
ತಾರುಣ್ಯವುಕ್ಕುವ ರಮಣಿ ನೀನೀಪರಿ | ಭೋರನೆ ಪೊರಟಿಹುದೆ || ೨ || 


ಯಕ್ಷಗಾನ 


- 


8 


|| ಕಾಂಭೋಜಿ- ಏಕ || 
ಪುರುಷರತ್ನ ಲಾಲಿಸಯ್ಯ | ವರ ಸರ್ವಾರಿಷ್ಟ ಪುರದ | | 
ದೊರೆ ರುಜಿನಾಸುರನ ಸೋ ! ದರಿಯು ರೋಗಮುಖಿ || ೧ll - 
ಎನ್ನ ಮನಕೆ ಒಪ್ಪುವಂಥ | ಚೆನ್ನ ವರನನರಸುತ ಸಂ | | 
ಪನ್ನರನ್ನು ಕಾಣದಿರಲು | ನಿನ್ನ ಕಂಡೆನು || ೨ || 
ಸಕಲ ವಿಧದಿ ನೀನೆ ಮನಕೆ | ಸುಖವನೀವ ಪುರುಷನಹುದು | 
ಯುಕುತವಾಗಿ ಕರವ ಪಿಡಿದು | ಸುಖಿಸು ಸುಮುಖನೆ || ೩ || 


* || ಅಭೇರಿ - ರೂಪಕ || 
ರೋಗಮುಖಿಯ ಲೇಸನಾಡಿದ ಮನದೊಳು| ರಾಗವಂಕುರಿಸಿತು ಎನಗು || 
ನಾಗಭೂಷಣನೊಂದು ಸಂಕೇತವಿದು ಸಾನುರಾಗದಿಂ ವರಿಸುವ ಜವದಿ || 


|| ವಾರ್ಧಕ || 
ಎಂದು ಬಳಿಕಾ ರೋಗಮುಖಿ ಮಾರಕಾಸುರನ | 
ಗಾಂಧರ್ವ ವಿಧದಿಂದ ಲಗ್ನವಂ ವಿರಚಿಸುತ | 
ಲಂದು ನಾನಾವಿಧವಿಲಾಸದಿಂ ಮೈಮರೆತು ಕಂದರ್ಪನಾಟಗಳಲಿ 
ಮುಂದೆ ನಾನಾ ದೇಶಗಳಲ್ಲಿ ವಿಹರಿಸುತಲಾ | 
ನಂದದಿಂ ಮುನ್ನಡೆದು ಬಳಿಕ ಸರ್ವಾರಿಷ್ಟ | 
ಕೆಂದು ನಡೆತಂದರತಿ ಸಂಭ್ರಮದೊಳಂದು ಜೊತೆಗೂಡುತಾ ದಂಪತಿಗಳು || 


ರುಜಿನಾಸುರನ ಒತ್ತೊಲಗ 


|| ಕಾಂಭೋಜಿ - ಜಂಪ|| 
ಇತ್ತ ಸರ್ವಾರಿಷ್ಟ ಪತ್ತನದಿ ಭೀಕರತೆ | 
ವತ್ತು ರುಜಿನಾಸುರನು ತಾನು || 
ಪೃಥ್ವಿಪೀಡಕ ವ್ಯಾಧಿದೈತ್ಯ ಪರಿವಾರದೊಡ| 
ನಿತ್ತನೊಡೋಲಗವನಂದು || ೧ || 
ವಾತ ಕಫ ಪಿತೃವತಿ ಶೀತೋಷ್ಣ ವಿಷದನುಜ 
ವಾತ ವಿಜೃಂಭಿಸುತಲಿರಲು | 
ಘಾತಿಸುವಕ್ಷಯ ಕುಷ್ಠ ಅರ್ಬುದಾಸುರ ಸಹಿತ | 
ಸಾತಿಶಯದಿಂದ ತಾ ಮೆರೆದ || ೨ || 
ಕೇಳಿದಿರೆ ನಮ್ಮವರು ಭೂಲೋಕದೊಳಗೆಮ್ಮ | 
ಧಾಳಿಗೀಡಾದ ಮಾನವರು || 


9 


ಘೋರ ಮಾರಕ 


ಕಾಲಕಾಲಕೆ ನವ್ಯ ಭೇಷಜದ ಪ್ರತ್ಯಸ್ಯ | 
ಮಾಲೆಯಿಂದಿದಿರಿಸುತಲಿಹರು || ೩ || 
ಉಗ್ರಭೀಕರ ರೂಪದಿಂದ ಕಾಡಿದರೇನು | 
ಜಗ್ಗದಿಹರಾ ಜಗದ ನರರು || 
ಶೀಘ್ರದಲ್ಲಿ ಪ್ರತ್ಯಸ್ತವಿಲ್ಲದಿರುವತಿ ಘೋರ| 

ಮಾರ್ಗವನು ಶೋಧಿಸಲು ಬೇಕು || ೪ || 
ದೂತ ಪ್ರವೇಶ 


|| ಭಾಮಿನೀ || 
ಎಂದೆನುತ್ತಿರೆ ದ್ವಾರಪಾಲಕ | ಬಂದು ವಂದಿಸಿ ಪೇಳ ಜೀಯನೆ| 
ಬಂದಿಹಳು ನಿಮ್ಮನುಜೆ ರಾಕ್ಷಸ ವರನನೊಡಗೂಡಿ|| 
ಎಂದೆನಲು ತಡವೇಕೆ ಕರೆತಹು | ದಂದದಿಂದ ವಧೂವರರನನ | 
ಲಂದು ತಾ ಕರೆತಂದ ಸಭೆಗಾ ನವವಧೂವರರ || 


|| ಸೌರಾಷ್ಟ್ರ - ತ್ರಿವುಡೆ || 
ಬರಲು ಸಂಭ್ರಮದಿಂದ ರುಜಿನಾ | ಸುರನವರನುಪಚರಿಸುತೆಂದನು || 
ಪರಮ ಸಂತಸವಾಯ್ತು ಘಟಿಸಿತು | ವರ ಸುಯೋಗ|| ೧ || 
ಸ್ವಾಗತವು ಮಹನೀಯ ನಿನ್ನನು | ಭೋಗಿಭೂಷಣನೆಮ್ಮ ಶ್ರೇಯ| 
ಕ್ಕಾಗಿಯೇ ಕಳುಹಿದನೆನಲು ತಪ್ಪಾಗದೆಸೆ || ೨ || 
ಮಾರಕಾಸುರನೆಂದ ಮಾನ್ಯತೆ ಮಾರಮಥನನೆ ಜನಕ ಮುಂದಿನ | 
ದಾರಿಗೀ ಬಾಂಧವ್ಯವಾದುದು | ಭೂರಿ ಲೇಸು || ೩ || 
ನೀತಿ ನಿಯಮವನುಳಿದ ಭಂಡರ | ಘಾತಿಸಲು ಶಿವಮತದಿ ಪೊರಟಿಹೆ | 
ಪ್ರೀತಿಯರಸಿಯ ಸಹಿತ ಸುತ್ತುವೆ | ಭೂತಳದಲಿ || ೪ || 


ಭದ್ರಾಂಗನ ಒತ್ತೊಲಗ. 


|| ಕಾಂಭೋಜಿ - ಜಂಪ || 
ಶೃಂಗಾರ ಪುರವರದಿ ತುಂಗವಿಕ್ರಮಿಯು ಭ | | 
ದ್ರಾಂಗನೊಡೋಲಗದೊಳಿರಲು || 
ಸಂಗಡಿಸಿದಾ ರೋಗ ರುಜಿನಾದಿ ಸರ್ವಸುಖ | 
ಭಂಗಗಳ ದೂತರೊಕ್ಕಣಿಸೆ || 


ಯಕ್ಷಗಾನ 


- 10 


|| ಫರಜು - ಏಕ || 
ಪಾದಕೆ ಬಿದ್ದೆವು ಪರಾಕು ನಮ್ಮೊಡೆಯ | ಈ ನಾಡಿನ ಪ್ರಜೆಗಳಿ | 
ಗಾದತಿ ದುರ್ಗತಿ ಯೇನೆಂಬುದು ಜೀಯ !! 
ಆಧಿ ವ್ಯಾಧಿಯೊಳಗಣಿತ ಜನಗಳು | ಬಾಧಿತರಾಗಿಯ ನರಳುತಲಿಹರೆ || ೧ || 
ಮನೆಮನೆಗಳಲಿ ವಿವಿಧರೋಗ ಸುಖವಳಿದು ಜೀ | 
ವನದೊಳಿಂಗಿಹುದನುರಾಗ || 
ತನುಮನಧನವಲ್ಲವು ಹಾಳಾಗುತ | ಘನ ನರಕದಿ ನವೆಯುತಿಹರಕಟಾ || ೨ || 


ನೈಮಿತ್ತಿಕರ ಆಗಮನ 


|| ಭಾಮಿನೀ || 
ದೂತರೆಂದುದ ಕೇಳುತಾ ಭೂ | ನಾಥ ನೈಮಿತ್ತಿಕರ ಕರೆಸುತ | 
ಲೀತೆರದ ಸಂಭವಕೆ ಕಾರಣವನ್ನು ಬೆಸಗೊಳಲು || 
ಹೇತುಗಳನಾರೈದು ಜೋಯಿಸ| ರಾತನೊಳು ಮತ್ತೆಂದರಾ ಕು | 
ಖ್ಯಾತ ರುಜಿನಾಸುರನ ಬಳಗದ ದುಷ್ಟ ಚೇಷ್ಟೆಯಿದು || 


|| ನೀಲಾಂಬರಿ ರೂಪಕ || 
ಎಂದುದನಾಲಿಸಿ ಭೂಪತಿ | ಯೆಂದನು ಶಿವಶಿವ ರಾಕ್ಷಸ | 
ವೃಂದದ ಕೃತಿಯ ಮದಾಂಧರ | ಸಂಧಿಸಿ ಸಮರದಲಿ || ೧ || 
ಘೋರಸ್ವರೂಪಿಗಳನ್ನು ವಿ | ದಾರಿಸುವಂತಹ ವೀರರು | 

ಯಾರಿಹರೆನ್ನುವ ಚಿಂತೆಯ | ಭಾರದಿ ಬಳಲಿದನು || ೨ || 
ಶುಭಾಂಗನ ಪ್ರವೇಶ 


11 ಮಾರವಿ - ಏಕ || 
ಈ ತರ ನೃಪ ಚಿಂತಿಸುತಿರಲಾತನ | ಜಾತನು ಶುಭ್ರಾಂಗ || 
ತಾತನ ಬಳಿಗೈದುತಲೆಂದನು ಚಿಂ | ತಾತುರವೇಕೆನುತ || ೧ || 
ಅರಿತೆನು ಸರ್ವಾರಿಷ್ಟಪುರದ ಖಳ | ಪರಿವಾರದ ಪರಿಯ || 
ಕರುಣಿಸು ವೀಳ್ಯವ ದುರುಳರ ಮರ್ದಿಸಿ | ಬರುವನು ಶೀಘ್ರದಲಿ || ೨ || 


|| ಭಾಮಿನೀ || 
ಭಳಿರೆ ಮೆಚ್ಚಿದ ಮಗನೆ ರಣದಲಿ | ಖಳರ ನಿಗ್ರಹಿಸೆಂದು ಹರಸುತ | 
ನಲುಮೆಯಲಿ ರಣವೀಳ್ಯವಿತ್ತನು ಸುತಗೆ ಭದ್ರಾಂಗ || 


11 


ಘೋರ ಮಾರಕ 


ಶೀಲವತಿಯ ಪ್ರವೇಶ 

ಬಳಿಕ ನಲ್ಲೆಯೊಳೊರೆವೆನೆಂದಾ | ನಿಳಯಕ್ಕೆದಲು ವಲ್ಲಭನ ವರ | 
ನಳಿನಮುಖಿ ಶೀಲವತಿ ಮನ್ನಿಸಿ ನುಡಿದಳೀತೆರದಿ || 


|| ಸಾಂಗತ್ಯ - ರೂಪಕ || 
ವಲ್ಲಭ ನೀನೆಲ್ಲಿಗೈದುವೆಯೆಂಬುದ | ನೆಲ್ಲವ ಬಲ್ಲೆನು ನಾನು || 
ಸಲ್ಲದುದನ್ನಾಡಿ ಕಾಲವ ಕಳೆಯನು | ಗಲ್ಲವ ಪಡೆಯುವ ದಿಟವು|| ೧ || 
ಸಿದ್ಧಮೂಲಿಕೆಯೊಂದ ನೀಡುವೆನಿದು ವಶ | ವಿದ್ದರೆ ರೋಗಾದಿ ಭಯವು|| 
ಹೊದ್ದದು ಸರ್ವರುಜಾಪಹಾರಿಣಿಯತಿ | ಶ್ರದ್ದೆಯೊಳಿದ ಧರಿಸುವುದು || ೨ || 
ಅಕ್ಕರೆಯಲ್ಲಿ ಮುತ್ತಿನಾರತಿಯೆತ್ತಿ ತಾ | ನಿಕ್ಕಲು ವೀರತಿಲಕವ || 

ತಕ್ಕಿಸಿಯವಳ ಶುಭಾಂಗ ತಾ ಪೊರಟನು | ರಕ್ಕಸರನು ಸದೆಯ || ೩ || 
ರುಜಿನಾಸುರನ ಓಲಗ 


|| ಕಂದ || 
ಆ ಸರ್ವಾರಿಷ್ಟ ಪುರದೊ | 
ಳಾಸುರದಾಡಂಬರದಿಂದೊಡೋಲಗದೊಳ್ || 
ಘೋಷದಿ ರುಜಿನಾಸುರನಿರ || 
ಲಾ ಸಭೆಗತಿ ಜವದಿ ದೂತ ಧಾವಿಸುತೆಂದು || 


|| ಮುಖಾರಿ - ಏಕ || 
ಲಾಲಿಸು ಸರ್ವಾರಿಷ್ಟದೊಡೆಯ | ನಡೆದಿಹ ಪರಿಯ || 
ಪೇಳುವದೇನು ಓ ನನ್ನೊಡೆಯ || 
ಕಾಲವೆ ಕೆಟ್ಟಿತು ಮೂಳ ಮಾನವರದೊ | ದಾಳಿಯಗೈದರು ಕಾಳಗ ಬಯಸುತ || ೧ || 
ಶೃಂಗಾರಪುರದವನಂತೆ | ಭೂಪತಿಯ ಭ | 
ದ್ರಾಂಗನ ಮಗನಿವನಂತೆ || 
ತುಂಗ ವಿಕ್ರಮಿ ಶುಭಾಂಗನಂತ ರಣ ರಂಗದಿ ನಮ್ಮನು ಕಂಗೆಡಿಸುವನಂತೆ || ೨ || 

|| ಸೌರಾಷ್ಟ್ರ - ತ್ರಿವುಡೆ || 
ಚರರ ನುಡಿಯನು ಕೇಳು ರುಜಿನಾ | ಸುರನು ಕಿಡಿಕಿಡಿಯಾಗಿ ಭಳಿರೇ || 
ನರರ ಪಿಳ್ಳೆಗೆ ಗರುವ ಬಂದಿತೆ | ಪರಮ ಚೋದ್ಯ|| ೧ || 


ಯಕ್ಷಗಾನ 


- 12 


ಕುಷ್ಟ, ಕ್ಷಯರ ಪ್ರವೇಶ 

ಈ ಕ್ಷಣವೆ ಬರಲೆಂದು ಕರೆಸಲು | ಆ ಕ್ಷಯಾಸುರ ಕುಷ್ಠರೆಂಬರು | 
ರಾಕ್ಷಸೇಂದ್ರಗೆ ಮಣಿದು ಸೇವಾ | ದಕ್ಷತೆಯಲಿ || ೨ || 
ಆವ ಕಾರಣದಿಂದ ಕರೆಸಿದೆ | ಆವ ದೇಶಕ ಪಯಣವಿದ ಮ | 
ತಾವ ವಿಧದಾಕ್ರಮಣಗೈಯುವ | ಭಾವವಾಯ್ತು || ೩ || 
ಮನಸಿನಿಂಗಿತವನ್ನು ಪೇಳಲು | ಕ್ಷಣದಿ ಪೂರೈಸುವುದೆ ಎನ್ನಯ | 
ಪಣವು ಕೇಳೆ ನೀಡು ನೀನಪ್ಪಣೆಯನೀಗ || ೪ || 
ಕುಷ್ಠಕ್ಷಯರೆಂದೆಂಬ ಎನ್ನಯ ( ಇಷ್ಟಮಿತ್ರರೆ ಕೇಳಿ ಮಾನವ || 
ಸೃಷ್ಟಿಪಾಲಕ ಬಾಲನೋರ್ವನ| ಅಟ್ಟಹಾಸ || ೫ || 
ಪೋರನೋರ್ವನು ಬಂದನಾ ಶೃಂ | ಗಾರ ಪುರದವನಂತೆ ನಮ್ಮಲ್ಲಿ| 
ಹೋರುವನು ಗಡ ಕೊಲ್ಲಲವನನು | ಸಾರಿರೀಗ || ೬ || 


ಯುದ್ಧ - ಕುಷ್ಠ Xಶುಭಾಂಗ 

|| ಭೈರವಿ - ಏಕ|| 
ಯಾರಿ ಬಡ ನರಬಾಲ | ಮದ | ವೇರಿತು ನಿನಗಳಿಗಾಲ || 
ಹೋರುವೆಯಾ ಕುಷ್ಕನಲಿ | ಯಮ | ನೂರನು ಪೊಗುವ ಜವದಲಿ || 

|| ಪಂಚಾಗತಿ - ಮಟ್ಟೆ || 
ಕುಷ್ಠ ಕೇಳೋ ನಾ ಶುಭಾಂಗ | ದುಷ್ಟವ್ಯಾಧಿ ರೂಪದಿಂದ | 
ನಿಷ್ಟದೈವ ನಿನ್ನನೀಗ ಕುಟ್ಟಿಬಂದೆನು || 


|| ಭೈರವಿ- ಏಕ || 
ಹುಲುಮಾನವಯೇನೊರವ | ಎ | Qಳವಿಯ ನೀನೆಂತರಿವೆ || 
ಬಲುವಿಧದಲಿ ಪೀಡಿಸುವೆ | ವಿಲ | ವಿಲನೆಂದೊದ್ದಾಡಿಸುವ || 


|| ಪಂಚಾಗತಿ- ಮಟ್ಟಿ || 
ಎಲೋ ವಿಕಾರ ವ್ಯಾಧಿರೂಪಿ| ಖಳನೆ ಕೇಳೊ ಯುದ್ಧ ಮುಖದಿ | 
ಕಳೆವೆ ನಿನ್ನ ಸತ್ಯವೆಲ್ಲ | ಮಲಿನಗಾತ್ರನೆ|| 


(ಕುಷ್ಠನ ಸೋಲು) 


13 


ಘೋರ ಮಾರಕ 


ಯುದ್ಧ - ಶುಭಾಂಗXಕ್ಷಯ 

|| ಸೌರಾಷ್ಟ್ರ -ತ್ರಿವುಡೆ || 
ಇದಿರಿಸಿದ ಮದಮುಖನೆ ಕೇಳೆಲೊ | ಕದನದಲಿ ನಿಮ್ಮಗಳನೆಲ್ಲವ| | 
ಸದೆಯಬಂದೆನು ಶೌರ್ಯವಿರೆನೀ | ನೊದಗು ರಣಕೆ || 

- || ಮಾರವಿ - ಏಕ || 
ಬಡಬಡಿಸದಿರೆಲೊ ಹುಡುಗನೆ ಸಾಕಿ | ಬಡಿವಾರದ ನುಡಿಯು|| 
ಅಡಗಿಪ ಸತ್ವವಕ್ಷಯನೊಳು ಪಂಥವೆ | ಪೊಡವಿಗೆ ಭಯಕಾರಿ || 


|| ಸೌರಾಷ -ತಿವರ || 
ಕ್ಷಯನಕೇಳೆಲೊ ಮನುಜವರ್ಗವ | ದಯವಿರದೆ ಪೀಡಿಸುವ ತವ ಚೇ | 
ಪೈಯನು ನಿಲ್ಲಿಪ ಪರಿಯ ನೋಡಿ ! ಭಯಜನಕನೆ || 


|| ಮಾರವಿ - ಏಕ || 
ಹುಡುಗಾಟದ ನಿನ್ನಾಡಂಬರದೀ | ನುಡಿಗಂಜುವದುಂಟಿ || 
ಕಡುಮದವಿಳಿಸುವ ತವ ಶಕ್ತಿಗೆಕ್ಷಯ | ವಡಸುವುದೀಕ್ಷಣದಿ || 


(ಕ್ಷಯನಸೋಲು) 


ಯುದ್ಧ - ರುಜಿನಾಸುರX ಶುಭಾಂಗ 


|| ಕಾಂಭೋಜಿ- ಜಂಪ || 
ಯಾರೆಲಿ ಪೋರನೀನೀರೀತಿಯೊಳು ನಮ್ಮ | 
ಘೋರಸರ್ವಾರಿಷ್ಟ ಪುರವ || 
ಸಾರಿ ಮುತ್ತಿಗೆಗೈದ ಕಾರಣವ ಗಳಹಿ ಯಮ | 
ನೂರನೈದಲು ಸಿದ್ಧನಾಗು || 


11 ಭೈರವಿ - ಅಷ..|| 


ದುರುಳ ರುಜಿವ ದಾನವ ಕೇಳ್ ಶೃಂಗಾರ | 


ಪುರದರೆಯನ ತನಯ || 


ಧುರಮುಖದೊಳು ನಿನ್ನವರ ಕಂಗೆಡಿಸಿ ನಿನ್ನ | 
ತರಿಯಲು ಬಂದನೀಗ|| 


ಯಕ್ಷಗಾನ 


14 


|| ಕಾಂಭೋಜಿ- ಜಂಪ || 
ಮರುಳ ಹುಲು ತರಳ ಹಾರದಿರಲಿ ನಿನ್ನ ನೀ | 
ನರಿಯದಂದದಿ ಮೂರ್ಖತನದಿ || 
ಧರೆಯೆಲ್ಲ ಥರಗುಟ್ಟಿ ನಡುಗುತಿದೆ ಸಿಡಿಲೆದುರು | 
ಸರಸವೇ ಬಡ ಬಾಳೆ ಗಿಡಕೆ || 


|| ಭೈರವಿ- ಅಷ್ಟ || 
ಬಾಳೆಯೆಂದರಿತೆಯೇನೋ ! ನಿನ್ನಯ ಬಾಳೆ | 
ಬಾಳಾಗಿ ಬಂದವನೋ || 
ಖಳನೆ ನಿನ್ನಯ ಕೋಲಾಹಲವನೀಗ | 
ಬೀಳಾಗಿಸುವ ಚಣದಿ || 


|| ಭಾಮಿನೀ || 
ಘೋರಸಂಗ್ರಾಮವು ಮಸಗೆ ಮ | ತಾ ರುಜಿನ ದಾನವನು ಸೋಲುತ | 
ಲಾ ರಣಾವನಿಯನ್ನುಳಿದು ಪಠಿಸಿದ ಪಲಾಯನವ || | 

( ರುಜಿನಾಸುರನ ಪಲಾಯನ) 
ಮೂರುಗೇಣಷ್ಟಿಲ್ಲದಾ ನರ | ಪೋರನಿಂದ ಪರಾಭವವ ಶಿವ | 
ಮಾರಹರ ಪಥತೋರೆನುತ ಚಿಂತಿಸಿದ ರುಜಿನೇಶ || 


|| ಸೌರಾಷ್ಟ -ತ್ರಿವುಡೆ || 
ಮಾರಕಾಸುರನೋರ್ವನೇ ದಿಟ | ಪಾರುಮಾಡುವನನುತ ಮನದೊಳ! 

ಗಾರುಜಿನ ದಾನವನು ನೆನೆಯಲು | ಭೋರನಾಗ || ೧ || 
ಮಾರಕನ ಆಗಮನ 

ರೋಗಮುಖಿಯೊಡಗೂಡಿ ಪ್ರಣಯದ 1 ಭೋಗಯಾತ್ರೆಯೊಳಿರ್ದ ಮಾರಕ || 
ನಾಗ ಹದನವನರಿಯುತ ಮನೋ | ವೇಗದಿಂದ || ೨ || 
ಧಾವಿಸುತ ತಾನ್ಯದಿ ನೊಂದಿಹ | ಭಾವನೊಳು ಮಂದ ಬಂಧುವೆ | 
ಆವ ಕಾರ್ಯಕ ನೆನೆದ ಪೇಳ್ವುದು| ಹೇವರಿಸದೆ || ೩ | | 
ಮಾರಕಾಸುರ ಲಾಲಿಸಾ ಶೃಂ | ಗಾರ ಪುರಪತಿ ತನಯನಿಂದಲಿ | 
ಗಾರುಗಟ್ಟೆನು ಹತಿಸು ಪೋರನ | ಸಾರು ಬೇಗ || ೪ || 
ಚಿಂತೆಯತಕೆ ಜೀಯತರಳನಿ | 
ಗಂತ್ಯವನು ತಹೆನೆನುತ ಭಾವನ | 
ಸಂತವಿಸಿ ಸಮರಕ್ಕೆ ಪೊರಟ ಮ ಹಾಂತ ದುರುಳ || 


ಘೋರ ಮಾರಕ 


ಯುದ್ದ – ಮಾರಕ X ಶುಭಾಂಗ 

|| ಶಂಕರಾಭರಣ- ಮಟೆ, || 
ನಿಲ್ಲೋ ಮನುಜ ಪಿಳ್ಳೆಯಾವ ಮರುಳು ಧೈರ್ಯವೋ | 
ಗೆಲ್ಲ ಬಂದೆಯೇನೊ ಸರ್ವಾರಿಷ್ಟ ರಾಜ್ಯವ|| 
ನಿಲ್ಲದೀಗ ಕೆಲರು ಸೋತರೆಂದು ಸೊಕ್ಕಿದೆ | 
ಕ್ಷುಲ್ಲಕಕೀಟವೆ ನಿನ್ನ ತಿಕ್ಕಿ ಮುಕ್ಕುವೆ|| 

|| ಮಾರವಿ- ಏಕ || 
ಮಾರಕ ಕೇಳೆಲೊ ನಾರಕ ಸೃಷ್ಟಿಯ | ಧಾರಿಣಿಯೊಳುವೆ|| 
ಕೂರಾತ್ಮನೆ ಬಡಿವಾರವ ಬಿಡು ತವ | ಘೋರತೆಗಂಜುವೆನೆ || 


|| ಶಂಕರಾಭರಣ- ಮಟ್ಟೆ || 
ಏನನರಿವೆ ನರಗುರಿಯ ಕೇಳೀ ಪ್ರಪಂಚದಿ | 
ನಾನಾ ವಿಧದ ರೋಗ ರುಜಿನವಿಹವು ಸಹಜದಿ || 
ಹೀನ ನೀನು ಸೃಷ್ಟಿಚೋದ್ಯವನ್ನು ಬಲ್ಲೆಯ | 
ಮಾನವರನು ಮೀರಿದಂಥ ಹದನವರಿವೆಯಾ|| 

|| ಮಾರವಿ - ಏಕ || 
ಬಲು ಜಾಣನ ತೆರದಲಿ ನುಡಿಯುತ್ತಿಹೆ | ಖಳ ಮಾರಕ ದನುಜ || 
ಇಳೆಯೊಳು ಮಾನವ ಸಾಹಸವೇನದ ತಿಳಿಸುವೆ ನೀ ನೋಡು|| 

( ಯುದ್ಧ - ಮಾರಕನ ಸೋಲು) 


|| ಭಾಮಿನೀ || 
ಕೊಳುಗುಳದಿ ಸೋಲಾಂತು ಮಾರಕ | ತಲೆಯ ಮರಸುತ ಮತ್ತೆ ತನ್ನಯ | 
ನಲುಮೆಯರಸಿಯ ಕರೆದು ಪೇಳ್ವನು ರಮಣಿರೋಗಮುಖಿ || 
ತಿಳಿದೆಯಲ್ಲವೆ ಪರಿಭವವ ನೀ | ಚೆಲುವೆಯಾಗುತ ಸುಳಿದು ನೃಪಜನೊ | 
ಲೋಲುಮೆ ಬೆಳೆಸುತ ರೋಗಪಾಶದಿ ಬಂಧಿಪುದು ರಿಪುವ || 


... 


|| ದೇಶಿ- ಅಷ್ಟ || . 
ನಲ್ಲಿ ತಾನೆಂದ ನುಡಿಯನು ಲಾಲಿಸಿ | 
ಖುಲ್ಲೆ ಪೇಳ್ಳು ವಲ್ಲಭನೆ ತವ | 
ಸೋಲ್ಲಿ ನಡೆಸುವೆ ನಿಶ್ಚಯ || ೧ || 


ಯಕ್ಷಗಾನ 


16 


ರಾಗಮುಖಿಯ ಪ್ರವೇಶ 

ರೋಗಮುಖಿಯಂದು ಬೇಗ ಮಾಯಕದಲ್ಲಿ | 
ರಾಗಮುಖಿಯೆಂದೆನಿಸಿ ಸುಂದರಿ | 
ಯಾಗಿ ಸುಳಿದಳು ಒಯ್ಯನೆ|| ೨ || 
ಶೀತಮುಖಿ ಪಿತೃಮತಿ ಕಫಶೀಲೆಯ | 
ರೋತು ಬಂದರು ಜೊತೆಯೊಳಾಗಲೆ | 
ಪ್ರೀತಿಯಿಂದ ವಿಹಾರಕೆ | ೩ || 


|| ಪುನಾಗವರಾಳಿ -ತ್ರಿವುಡೆ || 
ಹಾಡಿ ಪಾಡುವ ಬನ್ನಿರೇ ನಲಿ | ದಾಡಿ ಪಾಡುವ ಬನ್ನಿರೇ || 
ಗಾಢ ಹರುಷದೊಳೀಗ ನಾವ್ ಜೊತೆ| ಗೂಡಿ ಕುಣಿಯುವ ಬನ್ನಿರೇ || 
ತೀಡುತಿದೆ ದುರ್ಗಂಧ ಮಾರುತ | ಹಾಡುತಿರುವುದು ವಾಯಸ || 
ಕೂಡಿ ಪಂಕವು ತುಂಬಿರುವ ಕೊಳ| ಕೋಡಿ ಬರ್ಪುದು ಸೂಕರ || ೨ || 
ವ್ರಣ ವಿನೋದಿಗಳಾದ ನೊಣಗಳ | ಬಣದ ದಿಬ್ಬಣ ಬಂದಿದೆ || 
ಮನಕೆ ಮಸಣದ ಜಂಬುಕದ ಗಾ | ಯನವು ಮುದವನು ತಂದಿದೆ || ೩ || 


|| ಭಾಮಿನೀ || 
ಧುರದೊಳೋಡಿದ ಮಾರಕನ ತಾ | ನರಸುತರಸುಕುಮಾರ ತಾನೆ | 
ತರಲು ಕಂಡನು ಚೆಲುವೆಯರ ತಂಡವನು ಉಪವನದಿ || 
ತರುಣಿಯರ ಮೇಳದಲಿ ಮೆರೆಯುವ| ಉರಗವೇಣಿಯ ನೋಡುತಿರೆ ಸ್ಮರ || 
ಶರಕಲಾಪದಿ ಮನವು ಸಂಚಲವಾಯ್ತು ವಿಧಿ ವಶದಿ | | 

|| ಕಾಪಿ- ಅಷ್ಟ || 
ಯಾರೀಕೆ ಭುವನ ಮೋಹಿನಿಯು | ಶೃಂ | 
ಗಾರದಿ ರಂಜಿಪ ಲಾವಣ್ಯ ಖನಿಯು || 
ಆ ರತಿ ಶಚಿಯೆಂಬರಲ್ಲ | ಮನ | 
ಮಾರುಹೋದುದುಯೇಕೊ ಶಿವನೊಬ್ಬ ಬಲ್ಲ || ೧ || 
ಎನುತ ಸಮೀಪಕ್ಕೆ ಸರಿದು | ಪ || 
ತನುಜನೆಂದನು ಚಂಚಲಾಕಿಯ ಕರೆದು || 
ವನಜವದನೆ ಪೇಳ್ ನೀನಾರೆ | ಎನ್ನ | 
ಮನದನುಮಾನಕ್ಕೆ ಪರಿಹಾರ ತೋರೆ|| ೨ || 


- 


17 


ಘೋರ ಮಾರಕ 


|| ಆರಭಿ-ರೂಪಕ || 
ಕಿರುನಗೆ ಬೀರುತಲೆಂದಳೆನ್ನನು ಕರೆ ವರು ರಾಗಮುಖಿಯೆಂದೆನುತ || 
ಅರಸುತ ಪೊರಟಿಹೆ ಯೋಗ್ಯ ವರನ ನದು | ತಿರಲಿ ನೀನಾರೆಂಬುದರುಹು || 


! ಕಾಪಿ- ಅಷ್ಟ || 
ಶೃಂಗಾರ ಪುರಪತಿ ತನಯ | ಶು | 
ಭಾಂಗನು ನಾ ಪೇಳ್ವೆ ಮನಸಿನೆಣಿಕೆಯ || 
ಸಿಂಗಾರಿಯಾಗೆನ್ನ ಬಾಳೆ | ಬಾಳು | 
ಬಂಗಾರವಪ್ಪುದುನೋಡುಭಯರಿಗೆ || 


|| ಆರಭಿ-ರೂಪಕ || 
ಅರಿತೆನು ಮಹನೀಯ ನಿನ್ನ ವಾಂಛಯ ತಿರ 1 ಸ್ಮರಿಸಲಾರೆನು ಆದೊಡೆಂದು | | 
ಕಿರು ಶರ್ತವಿದೆ ಸರ್ವರೋಗಾಪಹಾರಿಣಿ | ವರ ಮೂಲಿಕೆಯನ್ನು ನೀಡುವುದು || 


|| ಕಾಪಿ- ಅಷ್ಟ || 
ಸುಂದರಿ ನೀಡುವೆನದನು | ಬಿಡು | 
ಸಂದೇಹವನ್ನು ನನ್ನವಳಾಗು ನೀನು || 
ಸೌಂದರ್ಯ ಸ್ಥಾನಗಳಲ್ಲಿ | ನಾವು| 
ಚೆಂದದಿ ವಿಹರಿಸಬೇಕುತೋಷದಲಿ || 

|| ಭಾಮಿನೀ || 
ಮೋಹಪಾಶದಿ ಮೈಮರೆತು ಸಂ | ದೇಹವಿಲ್ಲದೆ ಮೂಲಿಕೆಯನಾ| 
ಮೋಹಿನಿಯ ಕೈಗಿತ್ತ ಮಂದ ಪ್ರಜ್ಞನೆನಿಸುತಲಿ || 
ಬಾಹುಬಂಧನ ಚುಂಬನಗಳಲಿ | ದೇಹಭಾವವ ಮರೆತು ನೃಪಸುತ || 
ನಾಹ, ಇದೆ ಸ್ವರ್ಗೀಯ ಸುಖವೆಂದೆನುತ ಮೈಮರೆದ || 

|| ಆರ್ಯಸಮ್ಮಾ- ಏಕ || 
ಈ ರೀತಿಯೊಳಿರಲಾರಾಜ ಸುತಗೆ | ಮಾರಕ ರೋಗದ ಚಿಹ್ನೆಯದು || 
ತೋರಲು ಹರುಷದೊಳಾ ರಕ್ಕಸಿ ತಾ | ನಾರುಭಟಿಸಿ ನಿಜದೂರಿದಳು || 


- II ಸೌರಾಷ್ಟ - ತಿರುಡೆ || 
ಹುಂಬ ರಾಜಕುಮರ ನೀ ಕೈ | ಗೊಂಬೆಯಾದೆಯ ರೋಗಮುಖಿಯಳ | 
ತುಂಬು ತೋಳಿನೊಳಿಹುದು ಕಡುಸುಖ | ಕಿಂಬು ಕೇಳು|| ೧ || 


ಯಕ್ಷಗಾನ 


18 


ಮಾರಕಾಸುರನನ್ನು ಭಂಗಿಸಿ | ವೀರನೆನಿಸಲು ಬಿಡುವನೇ ಕಡು | 
ನಾರಕಿಯು ನೀನಪ್ಪ ಸುಖವದು | ಸೋರಿ ಭವದಿ || ೨ || 
ಅಣಕಿಸುತಲಾ ಅರಸು ಕುವರನ | ಬಣಗು ರಕ್ಕಸಿಯತ್ತ ಸರಿಯಲು| 
ತನುವಿಗಂಟಿದ ರೋಗವನು ತಾ | ನೆಣಿಸಿ ಭಯದಿ || ೩ || 


|| ನೀಲಾಂಬರಿ-ರೂಪಕ || 
ಶಿವಶಿವಯಂತಾದುದೆ ಪರಿ | ಭವವನ್ನಾರಿಗೆ ಪೇಳ್ವೆನು | 
ಕವಿದುದು ಭ್ರಾಂತಿಯು ಜೀವ| ಚೀವನಾನಾದೆನಲಾ || ೧ || 
ಆಶಾಪಾಶದಿ ಸಿಲುಕುತ | ಹೇಸದೆ ದುಷ್ಟವಿಲಾಸದಿ | 
ಮೀಸಲುಗೆಟ್ಟೆನು ಶೀಲವ | ನಾಶವಗೈದೆನಲಾ || ೨ || 
ತೋರುವೆನೆಂತೀ ಮೊಗವನು | ಸಾರುವನೆಂತ್ಯ ಪುರವನು | 
ಈ ರೋಗವು ಸಂಕ್ರಮಿಸುವುದ | ನಾರು ತಡೆಯುವವರು || ೩ || 
ಕಾನನದಲ್ಲಿಯೆ ಯಾರೂ | ಕಾಣದ ತೆರದೊಳಗೆನ್ನಯ | 
ಪ್ರಾಣವ ಕಳೆವೆನು ರಮಣಿಗೆ | ಕಾಣಿಸೆನಾನನವ || ೪ || 


|| ಕೇತಾರಗೌಳ- ಅಷ್ಟ || 
ಇತ್ತ ಭದ್ರಾಂಗನು ಸುತನು ಪಿಂತಿರುಗದೆ | ಚಿತ್ತದಿ ಚಿಂತೆಯಾಂತು || 
ಹತ್ತು ಹಲವ ನೆನೆಯುತ್ತಿರೆ ತಾ ಸಂತೆ | ಸುತ್ತ ಮಂತ್ರಿಯು ಪೊರಟ|| ೧ || 


ಮಂತ್ರಿಯ ಆಗಮನ 

ಸತ್ಯಾರ್ಥಿ ಮಂತ್ರಿಯು ಶುಭಾಂಗನನು ಪುಡು | ಕುತ್ತ ಬರಲು ಕೊನೆಗೆ || 
ಸತ್ಯಗುಂದಿದ ರಾಜಪುತ್ರನಿರವನುಕಾಣುತ್ತತಿ ಖೇದಗೊಂಡ|| 
ಮಾರನಂತಿಹ ಸುಕುಮಾರ ದೇಹವುಯಿಂದು | ವ್ಯರೂಪವಾಗಿಹುದು || 
ಈ ರೀತಿಯಂತಾಯ್ತ ಹರಹರ ವಿಧಿಯಿಂತು |ಘೋರವಾದುದೆ ನಿನಗೆ || 


|| ಆನಂದ ಭೈರವಿ - ಏಕ || 
ಎಂದ ನುಡಿಯ ಕೇಳು ರಾಜ | ನಂದನ ತಾ ಪೇಳ ವಿಧಿಯ 
ದಂದುಗಕ್ಕೆ ಸಿಲುಕಿಪೋದೆ| ಮಂದಭಾಗ್ಯನು|| ೧ || 
ಭೀಕರ ರೋಗವುಯೆನ್ನ | ಸೋಕಿ ಸೊರಗಿಸುತ್ತಲಿಹುದು | | 
ಈ ಕಾನನದಿ ಸವೆದು ಸಾವೆ | ನೇಕಾಕಿಯಾಗಿ || ೨ || 


19 


ಘೋರ ಮಾರಕ 


|| ಕಾನಡಾ- ಅಷ್ಟ || 
ಅಕಟ ನೃಪಾತ್ಮಜ ವಿಕಟವಾದುದೆ ವಿಧಿ | ನಿಕಟವರ್ತಿಗಳನೆಲ್ಲ || 
ಯುಕುತವೆ ಅಗಲಿರ್ಪುದಮ್ಮ ಪುರದಿ ಚಿಕಿ | ತೃಕ ಶ್ರೇಷ್ಠರಿರ್ಪರಿ || 

|| ಆನಂದ ಭೈರವಿ || 
ಭೇಷಜಕ್ಕೆ ಬಗ್ಗದಂಥ | ಹೇಸಿರೋಗಹೊತ್ತು ಬರಲು | 
ಹೇಸುತಿಹೆನು ದೂರದಲ್ಲೆ | ವಾಸಗೈವೆನು || 


|| ಅಠಾಣ - ಅಷ್ಟ || 
ಕರೆದೊಯ್ಯದೆ ಬಿಡೆನೆಂದು ಮತ್ತಾ ನೃಪ | ತರಳನ ನಿರ್ಬಂಧಿಸಿ || 
ಪುರಕೆ ಮಂತ್ರಿಯು ಕರೆದೊಯ್ಕೆ ಶುಭಾಂಗನು | ಅರಮನೆಯೊಳಪೊಗದೆ || ೧ || 
ದೂರದ ಭವನವೊಂದರಲಿ ತಾನಿಹೆನೆಂದು ಸಾರಿದನಾಯೆಡೆಗೆ || 
ಮಾರಕರೋಗಪ್ರಸಾರವಪ್ಪುದು ತಾನು | ದೂರವಿರ್ಪುದು ಲೇಸೆಂದ || ೨ || 

|| ಭಾಮಿನೀ || 
ಧಾರಿಣಿಪನಿದನರಿತು ತನ್ನ ಕು ! ಮಾರನನು ಕಾಣಲೆ ಬಂದು ವಿ|| 
ಕಾರ ದೇಹಿಯ ಕಂಡು ಮೂರ್ಛಿತನಾಗಿ ಬಳಿಕೆದ್ದು || 
ಚಾರುಗಾತ್ರ ಕುಮಾರ ನಿನಗೀ | ಘೋರರೂಪವದೆಂತು ಘಟಿಸಿತೊ | 
ಕ್ರೂರವಿಧಿಯಿಂತೇಕೆ ವಿಧಿಸಿತೊ ಯೆಂದು ವಿಲಪಿಸಿದ || 


|| ಹಿಂದೋಳ-ರೂಪಕ || 
ಎನ್ನ ಜನಕನೆ | ಮರುಗಬಾರದು || 
ಮುನ್ನಗೈದಿಹ | ಕರ್ಮಫಲವಿದು || 
ಎನ್ನ ಸಾಧಿಗೆ !ದ್ರೋಹ ಬಗೆದಿಹೆ || 
ಅನ್ನೆಯದ ಫಲವೀಗ ಉಣ್ಣುವೆ || ೧ || 
ತಾತ ನಿನ್ನಯ | ನೀತಿಧರ್ಮಕೆ || 
ನಾ ತಿಲಾಂಜಲಿ | ಇತ್ತು ಸೊಕ್ಕಿದೆ || 
ಪಾತಕಿಯನು ನೀ | ಕ್ಷಮಿಸು ದಯೆಯೊಳು|| 
ಚೇತರಿಪನೆಂಬಾ | ಮಾತ ಮರೆವುದು || ೨ || 


|| ವಾರ್ಧಕ || 
ಕುಲಪುತ್ರ ನಿನ್ನ ಮನ ಮಲಿನವಾಯ್ತನೆಲೋಕ! 
ದೊಳು ಮಿಕ್ಕ ಜನರ ಪಾಡೇನು ಕರ್ಮದ ಸುಳಿಗೆ | 


ಯಕ್ಷಗಾನ 


20 


ಸಿಲುಕದವರಾರು ವಿಧಿ ಬಳಲಿಪದೆ ಬಿಡಲುಂಟೆ ಜಗದ ಮಾನವರನೆಂದು || 
ಬಳಿಕ ಸಾರಿಸಿದ ಡಂಗುರವ ನೃಪಜನ ವ್ಯಾಧಿ| 
ಕಳೆವರ್ಗೆ ರಾಜ್ಯಾರ್ಧವೀವೆನೆಂಬುದ ಕೇಳು || 

ಹಲವು ಮಾಂತ್ರಿಕ ವೈದ್ಯರೆತಂದು ರೋಗೋಪಚಾರವಂಗೈದರಂದು 
ಶುಭಾಂಗನ ದುಃಸ್ವಪ್ನ 


|| ಸಾವೇರಿ- ಜಂಪ || 
ಫಲಕಾರಿಯಾಗದೆಲೆ ರೋಗವುಲ್ಬಣಿಸಿದುದು | ಗಳಿಗೆ ಗಳಿಗೆಗೆ ಘೋರವಾಗಿ || 
ಇಳೆಯಾಣ್ಮನಣುಗ ದುಃಸ್ವಪ್ನದಲಿ ಮಾರಕನ | ಬಳಗವನು ಕಂಡು ತಾ ಚೀರ್ದ || ೧ || 
ಬಾರದಿರು ಬಾರದಿರು ಅಯ್ಯೋ ಬಳಿಸಾರದಿರು ! ಘೋರರೂಪವ ಕಾಣಲಾರೆ || 
ಮಾರಕಾಸುರ ದೂರ ತೋಲಗು ಕಣ್ಣಲಿ ಕೆಂಡ | ಕಾರದಿರು ಆರುಭಟಿಸದಿರು || ೨ || 
ದುಷ್ಟರಕ್ಕಸರೆನ್ನ ಸುತ್ತುವರಿಯುವಿರೇಕೆ| ಅಟ್ಟಹಾಸವ ಕೇಳಲಾರೆ || 
ಬಿಟ್ಟು ತೊಲಗಿರಿ ದೂರ, ತೊಲಗದಿರಲೀಕ್ಷಣದಿ| ಕುಟ್ಟಿ ಹೊಡೆದಟ್ಟುವನು ಭರದಿ || ೩ || 

|| ವಚನ || 
ಬಳಿಕಲಾ ಶುಭಾಂಗನ ಭಾರ್ಯೆ ಶೀಲವತಿ ಈಯರಿಷ್ಟವನರಿತು 
ಶೋಕಾರ್ತೆಯಾಗಿ ಮಮ್ಮಲ ಮರುಗಿದಳೆಂತೆನೆ 


|| ಮಧ್ಯಮಾವತಿ- ಏಕ || 
ಎನ್ನಯ ಮನದನ್ನಗೆಯೇನಾಯ್ತಿ | ರನ್ನದ ಕನ್ನಡಿ ಮಲಿನವಂತಾಯ್ಕೆ || 
ಎನ್ನ ಶಿರಕೆ ಬರಸಿಡಿಲೆರಗಿದುದು | ಮುನ್ನಗೈದ ಪಾತಕ ಫಲಿಸಿದುದು!! 

||ತೋಡಿ-ರೂಪಕ || 
ಮರುಗಬೇಡೆಲೆ ಮನದನ್ನೆ ಇನ್ನೇತಕೆ ! ಕರಗುವ ಬಿಡುಸಾಕು ಎನ್ನ || 
ಮರೆತು ಬಾಳ್ಳುದೆ ಲೇಸು ಆವ ಮುಖದಿ ನಿನ್ನೊ | ಲೊರೆಯಲಿ ಕರ್ಮಕಥೆಯನು|| ೧ || 
ಅಕಳಂಕಶೀಲೆ ಸುಗುಣಮಾಲೆ ನಿನ್ನನು | ವಿಕಳಮಾನಸ ನಾನು ಮರೆತು || 
ಅಕಟ ಕ್ಷಣಿಕಸುಖ ಭಾಂತಿಯೊಳಾರೋಗ| ಮುಖಿಯ ಪೊಂದಿದ ಪಾಪಿಯಾದೆ || ೨ || 
ಕ್ಷಮೆಯುಂಟೆ ಎನಗೆ ಮಾರಕರೋಗಪ್ರಾಪ್ತಿಯು | ಯಮನೂರಿಗಾಹ್ವಾನವಹುದು | | 
ರಮಣಿ ಸಮೀಪಕ್ಕೆ ಸಾರದಿರಿ ರುಜೆ | ಕ್ರಮಿಪುದು ಸೋಂಕಿದವರನು || ೩ || 


|| ಕಾಂಭೋಜಿ- ಜಂಪೆ || 
ಗೋಳಿಡುತ ಕಂಬನಿಯ ಕಡಲಲ್ಲಿ ಮುಳುಗುತಾ | ಶೀಲವತಿ ವಿಲಪಿಸಿದಳಂದು !| | 
ಭಾಳಲೋಚನನೆ ಪರಿಹಾರವೆಸಗಲು ಬೇಕು ಕೇಳುವೆನು ಪತಿಭಿಕ್ಷೆಯೆನುತ || ೧ || 


21 


ಘೋರ ಮಾರಕ 


ಕರುಣಾಳು ಗಿರಿಜೇಶ ಭಕ್ತವತ್ಸಲ ವರದ / ಶರಣು ಶರಣೆಂಬೆ ಶಂಕರನೆ || 

ಪರಿಹರಿಸಿ ಪತಿವ್ಯಾಧಿಯನ್ನೆನಗೆ ಬಾಳಿ ಸಿರಿಯ ನೀಡಯ್ಯ ನಿಟಿಲಾಕ್ಷ || ೨ || 
ಶಿವಭೂತಿಯ ಆಗಮನ 

ಎಂದು ನುತಿಸಲು ವೈದ್ಯರೂಪದಲಿ ಗೌರೀಶ | ಬಂದ ಶಿವಭೂತಿ ನಾಮದಲಿ !! 
ಅಂದಾ ನೃಪಾತ್ಮಜನ ಬಲು ಪರೀಕ್ಷಿಸುತ ತಾ | ನೆಂದನೆಲ್ಲರು ತಿಳಿಯುವಂತೆ || ೩ || 


|| ಹಂಸಧ್ವನಿ-ರೂಪಕ || 
ಮಾರಕವ್ಯಾಧಿಯ ಸ್ಪರ್ಶವಾಗಿಹುದತಿ ! ಘೋರತರವು ಪರಿಣಾಮ || 
ಜಾರವೃತ್ತಿಯ ಮೂಲಕಾರಣವಿದಕೆ ಸಂ ! ಸಾರವೆ ನರಕ ತಾನಹುದು || ೧ || 
ಎಚ್ಚರವಿಲ್ಲದೆ ವರ್ತಿಸಲಿದು ಬಲು | ಚೆಚ್ಚರದಲಿ ಸಂಕ್ರಮಿಪುದು || 
ಅಚ್ಯುತ ಬ್ರಹ್ಮ ಮಹೇಶರಿಗಳವಲ್ಲ | ತುಚ್ಛವ್ಯಾಧಿಯ ನಿವಾರಿಸಲು || ೨ || 
ಶುಚಿರುಚಿ ನಿಯಮಿತ ಜೀವನಗೈವರ | ವಿಚಲಿತಗೊಳಿಸಲಸಾಧ್ಯ !! 
ಉಚಿತಾಹಾರ ವಿಹಾರಲೋಪದಿ ರುಜೆ | ಖಚಿತವಾಗಿಹುದು ಲೋಕದಲಿ || ೩ || 
ಮೀರಿಹುದಿವನ ವ್ಯಾಧಿಯು ಮುಂದೆ ಕ್ಷಣದೊಳು ಹಾರುವುದಾ ಪ್ರಾಣಪಕ್ಷಿ || 
ಆ ರುಂಡಮಾಲನೆ ಧರಿಪನೀತನ ಶಿರ | ಹಾರದಿ ಪೋಣಿಸುತೊಲಿದು || ೪ || 

|| ಆರಭಿ -ತ್ರಿವುಡೆ !! 
ಈ ತೆರದಿ ನುಡಿಯುತ್ತಲಾ ಶಿವ | ಭೂತಿ ನಡೆಯಲು ರಾಜಪುತ್ರಂ | 
ಗಾತತ್ಕ್ಷಣ ಪ್ರಾಣಮೋಚನ ವಾದುದಾಗ 1 ೧ || 
ಜೊತೆಗೆ ತೆರಳುವಳೆಂಬ ತೆರದಲಿ | ಸತಿಯ ಹರಣದ ಬೆಸುಗೆ ತಾ ಕಳ | 
ಚಿತು ಚಣದೊಳಾವರಿಸಿನೆಲ್ಲೆಡೆ | ಯತುಳ ಶೋಕ|| ೨ || 


| 


ಶಿವ ಪ್ರತ್ಯಕ್ಷ 

ಅಂಬರದಿ ಮೈದೋರಿಕರುಣದಿ | ಶಂಭು ಮತ್ತವರುಗಳ ಶಿರವಂ | 
ಬಂಬುಜಗಳಿಗೆ ರುಂಡಮಾಲೆಯೊ | ಆಂಬನಿತ್ತ || ೩ || 
ಧರಣಿಪನ ಕರೆದೆಂದ ನಿನ್ನಯ | ತರಳನದೊ ಬಲಿಯಾದ, ಸತಿ ಸಹಿ | 
ತಿರದೆ ಪಾಠವು ಜಗಕೆ ಜನರಿದ | ಮರೆಯ ಸಲ್ಲ || ೪ || 
ನೀತಿ ನಿಯಮವ ತಪ್ಪಿ ನಡೆವರ 1 ಘಾತಿಸಲು ಮಾರಕನ ಸೃಜಿಸಿದೆ | 
ಭೂತಳದ ಮನುಜರಿಗೆ ಧರ್ಮದ ಭೀತಿಯಿರಲಿ || ೫ || 


ಯಕ್ಷಗಾನ 


22 


ಎನುತ ಶಿವ ಮೈಗರೆಯ ಮತ್ತಾ | ಜನಪ ಸತ್ಯವನರಿದು ತನ್ನಯ | | 


ಜನಕ ನೀತಿಯ ನಿಯಮವೊದಗಿಸೆ | ಮನವನಿತ್ತ || ೬ || 


ಶರಣಯ್ಯನಪ್ರವೇಶ 


|| ಮೋಹನ-ರೂಪಕ || 
ಧರ್ಮಗ್ರಾಮದೊಳಿರ್ದ ಶರಣಯ್ಯನೆಂಬೋರ್ವ| ಕರ್ಮಯೋಗಿಯು ಕೃಷಿವಳನು || 
ನಿರ್ಮಲಶೀಲನಾಗಿರುತ ಕಾಯಕವ ಸ | ದ್ಧರ್ಮವೆನುತ ನಡೆಸುತಿರೆ || ೧ || 
ಮಡದಿ ಮಕ್ಕಳ ಸಹಿತತಿ ಶ್ರದ್ಧೆಯಿಂದಲಿ | ದುಡಿಯುತಲಿರ್ದನು ಮುಗುದ || 
ಬಡವನಾಗಿರ್ದರು ಹೃದಯದೈಸಿರಿಯನು | ಪಡೆದಿರ್ದ ಸರಳ ಸಾತ್ವಿಕನು || ೨ || 


ಮಾರಕಪೀಡೆ 


|| ಸೌರಾಷ್ಟ್ರ -ತ್ರಿವುಡೆ || 
ಇರಲಿರಲು ಮಾರಕಗೆ ಕಾಲಾಂತರದಿ ದುರ್ಮದವಂಕುರಿಸೆ ಕುಜ | 


ನರ ಸಹಿತ ಪೀಡಿಸಲು ತೊಡಗಿದ ವರ ಸುಜನರ || ೧ || 


ಆರಿಹರು ಸಮರೆನಗೆ ಲೋಕವ | ಗಾರುಗೆಡಿಸುವೆನೆಂಬ ಹಮ್ಮಿನೊ | 
೪ಾರುಭಟಿಸುತ ಮುಂದುವರಿದನು | ಮಾರಕಾಂಕ || ೨ || 
ಮರೆತು ಶಿವನಾಣತಿಯ ಮಾರಕ | ಪರಮ ಸಜ್ಜನ ಶರಣನನು ತಾ | 
ನಿರದೆ ಪೀಡಿಸಲೆಳಸಿ ಬಂದನು | ಸರಿಸಕಾಗ || ೩ || 
ಭೋರನ್ನಿತರೆ ಕಂಡು ಶರಣನು | ಭೂರಿ ಭಯದಿಂದೆಂದ ನೀಪರಿ ! 
ಕ್ರೂರತನದಿಂದೇಕೆ ಘಾತಪ | ಘೋರರೂಪಿ|| ೪ || 
ಹುಂಬ ಕೇಳೆಲೊ ಮಾರಕಾಸುರ | ನೆಂಬವನು ನಾನೆಲವೂ ವ್ಯಾಧಿಯ | | 
ನುಂಬ ಪಾಳಿಯು ನಿನಗೆ ಬಂದಿದೆ | ಕೊಂಬುದೀಗ || ೫ || 
ಯಾತಕೆನ್ನನು ಪೀಡಿಸುವೆ ನಾ ! ನೇತರದ ದುಷ್ಕತಿಯ ಗೈದಿಹ | 
ಘಾತಿಸಲು ನೀನೆಳಸುತಿಹುದಿದು | ನೀತಿಯೇನು|| ೬ || 
ಕೇಳುವವನಾರೆಲವೊ ಮಾನವ | ಮೂಳನಿನ್ನಾರೋಗ್ಯ ಭಾಗ್ಯದ|| 
ಮೂಲವನು ಶೋಧಿಪನು ರೋಗದ | ಜಾಲದಿಂದ || ೭ || 


23 


ಘೋರ ಮಾರಕ 


ಎಂದು ಮುಂದೊತ್ತಲು ಬಲಿದ ಭಯ | ದಿಂದ ಶರಣಯ್ಯನು ಹರನೆ ಗತಿ || 

ಯೆಂದು ಸನಿಯದ ಬಿಲ್ವತರುವ 1 ನ್ನೊಂದ ಕಂಡು || ೮ || 
ಶಿವಪ್ರತ್ಯಕ್ಷ 

ಶರಣವತ್ಸಲ ಬಿಲ್ವಪ್ರಿಯ ಶಂ | ಕರ ಸದಾಶಿವಯೆಂದು ನುತಿಸು | 
ತಿರಲು ಮೈದೋರಿದ ಮಹೇಶನು | ಭರದೊಳಾಗ || ೯ || 


|| ಮಾರವಿ - ಏಕ || 
ಏನೆಲ ಮಾರಕ ದುಸ್ಸಾಹಸವೇ | ಏನಿದು ಅವಿವೇಕ || 
ಆನಿಹ ಆಣತಿಯನು ಮರೆಯುತ | ಲೇನಿದು ದುಶ್ಚಷ್ಟೆ || ೧ || 
ಈ ಶರಣಯ್ಯನಶೀಲಾರೋಗ್ಯದ1 ದೋಷವ ಪರಿಕಿಸಲು || 
ಪಾಶವನೊಡ್ಡಿದೆ ಇದನ್ನು ವಿಚಾರಿಸಿ ಈಶನೆ ಬರಲೇಕೆ || ೨ || 
ಶೀಲಭ್ರಷ್ಟರ ದಂಡಿಸುಯಂದನೆ | ಶೀಲಯುತರನಿಂತು || 
ಸೊಳಮತಿಯಲಿ ವಿಘಾತಿಸುವೆಯ ಮದ | ದೇಳಿಗೆಯಿಂದೀಗ || ೩ || 
ಇಷ್ಟೆನ್ನಲು ಹುಟ್ಟಿಸಿದವನಾದರು | ಬಿಟ್ಟು ಬಿಡೆನು ನಿನ್ನ || 
ಎಷ್ಟರ ಸತ್ವವಿಹುದೊ ಯನ್ನು ತಲೊಂ ದಿಷ್ಟು ಪರೀಕ್ಷಿಸುವೆ || ೪ || 


|| ಭಾಮಿನೀ || 
ಮಾರಕನು ಮದವೇರಿ ನುಡಿಯಲು | ಮೂರುಕಣ್ಣಿನ ದೇವ ತಾ ಕಿಡಿ | 
ಗಾರಿ ಶೂಲವನೆತ್ತಿ ಸೀಳುವೆನೆಂದು ಮುಂಬರಿಯ || 
ಮಾರಕಾಸುರ ಮದವಿಳಿದು ಮದ| ನಾರಿಯಂಫ್ರಿಗೆ ಶರಣನಾಗುತ | 
ಗೌರಿಯರಸನೆ ಮೀರಿ ನಡೆದಪರಾಧ ಮನ್ನಿಪುದು || 


|| ಮಧ್ಯಮಾವತಿ-ತ್ರಿವುಡೆ || 
ಎಂದು ವಿಧವಿಧದಿಂದ ಸುತಿಸಲು | ನಂದಿವಾಹನ ನುಡಿದ ನಾನಿನ | 
ಗಂದ ಕರ್ತವ್ಯವನು ಗೈಯದೆ | ಮಂದಮತಿ ತಾನಾಗುತ | ಮುಂದುವರಿದೆ || ೧ || 


ನೇಮಿಸಿದ ತರ ಅತಿ ವಿಲಾಸದ | ತಾಮಸದಿ ಭ್ರಮಿಪರನು ಬಿಡದಿ | 


ಭೂಮಿಯಲಿ ಪೀಡಿಸು ನಿರಂತರ | ಕಾಮಕುತಚೇಷ್ಟರನು | ಕ್ಷೇಮಗೆಡಿಸಿ || ೨ || 
ಏಕಪತೀವ್ರತರ ಮೇಣ್‌ಸುವಿ | ವೇಕಿಗಳ ಕಾಡದಿರು ಧರೆಯೊಳು| 


ಯಕ್ಷಗಾನ 


24 


ಕಾಕು ಸೈರತೆಯಧಿಕ ಮಸಗಿರ | ಲಾಕಡೆಗೆ ಕಣ್ಣಾಗಿರ | ಬೇಕು ನೀನು|| ೩ || 
ಎಂದು ಅಪ್ಪಣೆ ನೀಡೆ ಭಕ್ತಿಯೊ | ಇಂದುಧರನಿಂಗೆರಗಿ ಮಾರಕ | 
ನಂದು ಮರಳಿದ ಮರ್ತ್ಯಲೋಕ| ಕೆಂದು ಜವದಲಿ ಮಾನವ | ವೃಂದದೆಡೆಗೆ || ೪ || 
ಮಾರಕನ ಮದವನ್ನು ಭಂಗಿಸಿ | ಮಾರಹರ ಕೈಲಾಸಕ್ಕೆದಿ ವಿ | 
ಚಾರವನ್ನು ವಿಸ್ತರಿಸಿದನು ನಿಜ | ನೀರೆಯೊಡನೆ || ೫ || 


|| ಮಂಗಲ ಪದ || 

|| ಮೋಹನ ತ್ರಿವುಡೆ ! 
ಚಿತ್ತವನು ದೇಹವನ್ನು ಆವರಿ 1 ಸುತ್ತ ಕ್ಷೇಮವಕೆಡಿಸುವ || 
ಕುಗಳ ಕತ್ತರಿಸಿ ರಕ್ಷಿಪ| ಸ್ವಾಸ್ಥ್ಯ ದೈವತ ಪಾಹಿಮಾಂ|| 


| ಶ್ರೀರಸ್ತು || 


ಯಕ್ಷಗಾನಘೋರಮಾರಕ 


“ ಏಡ್ಸ್ ಮನುಕುಲವನ್ನು ಕಲಕುವ ಮಾರಕರೋಗ ಭಾರತದಲ್ಲಿ 
ಅದು ಈಗ ವ್ಯಾಪಕವಾಗಿ ಹರಡುತ್ತಿರುವ ಬಗ್ಗೆ ಯಾವುದೇ ಸಂದೇಹಉಳಿದಿಲ್ಲ . 
ಏಡ್ಸ್ ಬಂದರೆ ಅಂತ್ಯ ಸನ್ನಿಹಿತ, ಏಡ್ಡನ್ನು ಗೆಲ್ಲಬೇಕಾದುದು ಹಾಗೂ ಹರಡದಂತ 
ತಡೆಯುವುದು ಇಂದಿನ ತುರ್ತು ಅಗತ್ಯ . 

ಭಾಸ್ಕರ ರೈ ಕುಕ್ಕುವಳ್ಳಿ ಅವರ ಕಥಾಸಂಗ್ರಹವನ್ನು ಆಧರಿಸಿ ಅಮೃತ 
ಸೋಮೇಶ್ವರರು ರಚಿಸಿದ ಈ ಯಕ್ಷಗಾನ ಸಮಕಾಲೀನ ಸಮಸ್ಯೆಯೊಂದನ್ನೇ 
ಇಡಿಯಾಗಿ ಜನಪದ ಮಾಧ್ಯಮದ ಮೂಲಕ ಬಿಂಬಿಸುವ ಅಪೂರ್ವ 
ಪ್ರಯತ್ನವಾದ್ದರಿಂದ ಗಮನಿಸಬೇಕಾದ ಪ್ರಸಂಗ, ಮನುಷ್ಯನು ಶುಭಾಂಗನಾಗಿ 
ಇರುವವರೆಗೆ ಯಾವ ರೋಗವೂ ಅವನನ್ನು ಬಾಧಿಸದು, ಸಚ್ಚಾರಿತ್ರ್ಯವನ್ನು 
ಕಳಕೊಂಡಾಗರೋಗಮುಖನಾಗುತ್ತಾನೆ ಎಂಬ ಅಂಶವನ್ನು ಬಲು ಸುಂದರವಾಗಿ 
ತನ್ನ ಹಂದರದಲ್ಲಿ ಹುದುಗಿಸಿಕೊಂಡಿರುವ ಕಥೆ ಘೋರಮಾರಕ . 

ಪುರಾಣದ್ದೇ ಎನಿಸುವ ಕಥೆ ವೀರ, ರೌದ್ರ , ಶೃಂಗಾರ, ಹಾಸ್ಯ ಮುಂತಾಗಿ 
ರಸಾಭಿವ್ಯಕ್ತಿಗೆ ಬೇಕಾದಷ್ಟು ಅವಕಾಶ ಇಲ್ಲಿದೆ. ಹೊಸವಸ್ತು ಒಳಗೊಂಡಿದ್ದರೂ 
ಹೊಸತೆಂದೆನಿಸುವುದೇ ಇಲ್ಲ . ಭಿನ್ನ ವಸ್ತು ಯಕ್ಷಗಾನ ಚೌಕಟ್ಟಿಗೆ ಒಪ್ಪವಾಗಿ 
ಹೊಂದಿಕೊಂಡಿದೆ. ಜನಪದ ಮಾಧ್ಯಮಗಳು ಅಭಿವೃದ್ಧಿಪರ ಸಂದೇಶಗಳನ್ನು 
ಜನರಿಗೆ ಬಿಂಬಿಸಲು ಬಲು ಸೂಕ್ತ ಮಾಧ್ಯಮಗಳೆಂಬುದು ಸಂವಹನ 
ವಿಜ್ಞಾನದಲ್ಲಿ ಶ್ರುತಪಟ್ಟ ವಿಚಾರ. ಈ ಕಥಾನಕವನ್ನು ಏಡ್ಸ್‌ ವಿರುದ್ಧ 
ಜನಜಾಗೃತಿ ಗಳಿಸಲು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು. ಹೊಸ 
ದಿಕ್ಕು ದಿಶೆಗಳ ಹುಡುಕಾಟದಲ್ಲಿರುವ ಯಕ್ಷಗಾನ ಕಲೆಗೂ ಘೋರಮಾರಕ 
ಮಾದರಿಯಾಗಬಹುದು. ” 

ನಿರಂಜನ ವಾನಳ್ಳಿ 
' ಸುಧಾ' ಪತ್ರಿಕೆಯಲ್ಲಿ 


